ಆರ್‌. ಆರ್‌. ಜೋಶಿ 


ಧಾರವಾಡದ ವಿರ್ಕಾಗಿರಿಯಕ್ಕೊಂದು ಮೈಲಾರರೇಗುಲ: ಓಂದು ಅಧ್ಯಯನ ಕ 


ಮೈಲಾರದೇವರು ಮೈಲಾರಲಿಂಗ, ಮಲ್ಲಾರಿ, 
ಮಾರ್ತಾಂಡ, ಭೈರವ, ಖಂಡೋಬಾ ಇತ್ಯಾದಿ ಹೆಸರು 
ಗಳಿಂದ ಪ ಪ್ರಸಿದ್ಧನಾಗಿದ್ದಾನೆ. ಆರಂಭದಲ್ಲಿ ಚಿಕ್ಕ ಗ್ರಾಮ 
ದೇವತೆಯಾಗಿ ಕಾಲಾಂತರದಲ್ಲಿ ತನ್ನದೇ ಆದ ಮಹತ್ವ 
ವನ್ನು ಮತ್ತು ಬಹುಸಂಖ್ಯಾತ ಅನುಯಾಯಿಗಳನ್ನು 
ಪಡೆದ ಈತ ಶಿವನ ಸ್ವರೂಪಿಯಾಗಿದ್ದಾನೆ. 
ಕೊಂಡಾಡಲು ಮಲ್ಲಾರಿ ಮಹಾತ್ಮೆ 
ಯಲ್ಲದೆ “ಮಾರ್ತಾಂಡ ವಿಜಯ,' “ಮಲ್ಲಾರಮಣಿಗಿರಿ 
ವಿಜಯ,' 'ಜಯಾದ್ರಿ ಮಹಾತ್ಮೆ' ಮುಂತಾದ ಮಹಾತ್ಮೆ 
ಇಬ್ಬರು ಹೆಂಡಿರು ; 

ಕ ಮಾಳಚಿದೇವಿ, ಮೈಲಾರನಷ್ಟೆ 

ಪ್ರಸಿದ್ದಳು. ಇನ್ನೊಬ್ಬಳು ತುಪ್ಪದಮಾಳವ್ಹ, ಇವನ 
ಲ ದ ನ. ಅನುಯಾಯಿಗಳನ್ನು 
ಗೊರವ, ಗ್ವಾರೆಪ್ಪ, ಗೊಗ್ಗಯ್ಯ, ಒಗ್ಗಯ್ಯ ಎಂದು 
ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ. ಗೊರವ, 
ಅಥವಾ ಗ್ವಾರಪ್ಪಗಳಿಗೆ ವಿಶಿಷ್ಟವಾದ ವೇಷಭೂಷಣ 
ಗಳಿವೆ. ಮೈಲಾರಪಂಥದ ಭಕ್ತರು. ಮೈಲಾರಕ್ಷೇತ್ರಗಳು 
ವಿಪುಲವಾಗಿವೆ. ಅವುಗಳಲ್ಲಿ ರಾಯಚೂರ 
ಜಿಲ್ಲೆಯ ಆನೆಗುಂದಿ, ಬೆಳಗಾಂವ ಜಿಲ್ಲೆಯ ಮಂಗ 
ಸೂಳಿ, ಕಾರಿಮನಿ, ಶಿವಮೊಗ್ಗ ಜಿಲ್ಲೆಯ ಕುಬಟೂರು, 
ಬಳ್ಳಾರಿ ಜಿಲ್ಲೆಯ ಮೈಲಾರ, ಬಿದರ ಜಿಲ್ಲೆಯ ಮೈಲಾರ 
ಪೂರ ಹಾಗೂ ಧಾರವಾಡ ಜಿಲ್ಲೆಯ ದೇವಿಹೊಸೂರು, 
ಮೈಲಾರದೇವರಗುಡ್ಡ (ದೇವರುಗುಡ್ಡ) ಖ್ಯಾತವಾಗಿವೆ. 


ತ್ತ 
ಇವನ 


ಮೈಲಾರ ಕ್ಷೇತ್ರಗಳಲ್ಲಿ ಧಾರವಾಡದ ಮೈಲಾರ 
ಲಿಂಗನ ಗುಡಿಯು ಒಂದು ಆಗಿದ್ದು, ಸಾಕಷ್ಟು ಜನಜನಿತ 


ಜಗಿದರೆ 
ಇತಿಹಾಸ ದರ್ಶನ 


ವಾಗಿಲ್ಲ. ಇದರ ವಾಸ್ತುಶಿಲ್ಪ ಸಂಯೋಜನೆ, ಧಾರ್ಮಿಕ 
ಸ್ವಾರಸ್ಯಗಳು ಇನ್ನೂ ಹಲವರಿಗೆ ಗೊತ್ತಿಲ್ಲ. ಅಂತೆಯೇ 
ಅದರ ಬಗೆಗೆ ಒಂದು ಅಧ್ಯಯನದಲ್ಲಿ 


ಪ್ರಯತ್ನಿಸಲಾಗಿದೆ, 


ಇುಗಿಸಿದ್‌ 
ಸಂ್ಷಪ್ತ 


ಈ ಮೈಲಾರಲಿಂಗನ ಗುಡಿ ಧಾರವಾಡದ ದಕ್ಷಿಣ 
ಭಾಗದ ವಿದ್ಯಾಗಿರಿಯ ಮೇಲಿದೆ. ಗುಡ್ಡದ ಮೇಲೆ 
ಮೈಲಾರನ ಗುಡಿ ಇರುವುದರಿಂದ ಇದು. "ಮೈಲಾರ 
ದೇವರ ಗುಡ್ಡ'ವೆಂದೇ ಹೆಸರಾಗಿದೆ. ಪೂರ್ವಾಜಿಮುಖ 
ವಾಗಿರುವ ಈ ದೇಗುಲ ಮೂಲತಃ ಕಲ್ಯಾಣ ಚಾಲು 
ಕೃರ ಒಂದು ದೊಡ್ಡ ವಾಸ್ತುಕೃತಿ, ಮೂರು ಮುಖ್ಯ 
ಘಟ್ಟಗಳಲ್ಲಿ ಇದರ ಬೆಳವಣಿಗೆ ಅಥವಾ ಪರಿವರ್ಶನೆ. 
ಹೊಂದಿದ ಬಗೆಯನ್ನು ಅಭ್ಯಸಿಸಬಹುದು : 


ಗ್‌ 


೧. ಒಂದನೆಯ ಘಟ್ಟ : ಕಲ್ಯಾಣ ಚಾಲುಕ್ಕರ 


ಕಾಲದ್ದು (೧೧-೧೨ನೆಯ ಶತಮಾನ) 
೨, ಎರಡನೆಯ ಘಟ್ಟ : ಬಿಜಾಪೂರ ಅದಿಲಶಾಹಿ 
ಕಾಲದ್ದು (೧೬೭೦ : ೧೭ನೆಯ ಶತಮಾನ) 


ಓ, ಮೂರನೆಯ ಘಟ್ಟ : ಮೂರನೆಯ 
ಬಾಲಾಜಿ ಬಾಜಿರಾವನ ಕಾಲದ್ದು (೧೭೫೩ : ೧೮.೧೯ನೆಯ. 
ಶತಮಾನ). 


ಗರ್ಭಗೃಹ, ಅಂತರಾಳ ಹಾಗೂ ನವರಂಗಗಳಿರುವ' 
ಈ ಗುಡಿಯಲ್ಲಿ ಹಲವು ಕಲ್ಯಾಣ ಚಾಲುಕ್ಕರ ಶೈಲಿಯ. 
ಲಕ್ಷಣಗಳನ್ನು ಗುರುತಿಸಬಹುದು. ಗರ್ಭಗುಡಿ ಹಾಗೂ 


೧೩೧ 


ಅಂತರಾಳ ಸಂಪೂರ್ಣವಾಗಿ ಪರಿವರ್ತನೆಗೊಂಡಿದೆ. ಗರ್ಭ 
ಗುಡಿಯು ಈಗ ಒಂದು ಚಿಕ್ಕಗೂಡಾಗಿ ಉಳಿದಿದೆ. ಇದರ 


ಬಾಗಿಲುವಾಡ ಸರಳವಾಗಿದ್ದು, ಇದರ ಮೇಲಿನಭಾಗದ 
ಮಕರತೋರಣ ಇರುವ ಫಲಕ ಕೆಲವು ವಾಸ್ತುಶಿಲ್ಪ 
ವಿನ್ಯಾಸಗಳಿಂದ ಅಲಂಕೃತವಾಗಿದೆ. ನಾಗರತ್ಟೆ [ಲಿಯ 


ನಾಲ್ಕು ಶಿಖರಮಾದರಿಗಳು, ಅವುಗಳ ವ ಮಧ್ಯ ಜಾಲುಕ್ಕ 
ತೈಲಿಯ ಶಿಖರ ಮಾದರಿ(ಈಗ ನಶಿಸಿದೆ)ಗಳಿವೆ. ಈ 
ಶಿಖರಗಳ ಮಧ್ಯೆ ಮುತ್ತಿನ ಕುಚ್ಚ ನ್ನು ಕಟ್ಟಿಕೊಂಡಿರುವ 
ಸಿಂಹಮುಖಗಳು ಆಲಂಕಾರಿಕವಾಗಿವೆ. 


ಅಂತರಾಳದ ಮೇಲ್ಭಾವಣಿ ಚತುರಸ 
ಪಲ್ಲಿದ್ದು, ಮಧ್ಯದಲ್ಲಿ ಅರಳಿದ ಕಮಲ ಫಲಕವಿದೆ. ಈ 
ಅಂತರಾಳದ ಎಡ ಮತ್ತು ಬಲ ಬ ಸ 
ಅನಂತರ ಸೇರಿಸಿರಬಹುದು. ಕಾರಣ ದೇವಸಾ ನದ 
ಬಿಡಿಭಾಗಗಳನ್ನು ಇದಕ್ಕೆ ಬಳಸಿ ಕ ಲ್ಬಟ್ಟಿದೆ. 


ಮೈಲಾರಲಿಂಗ ಮೂರ್ತಿ : ಗರ್ಭಗುಡಿಯ 
ಮೈಲಾರಲಿಂಗ ಮೂರ್ತಿ ಸ್ವಾರಸ್ಯಕರವಾಗಿದೆ. ಇದು 
ಒಂದು ಉಬ್ಬು ಶಿಲ್ಪ. ಮೂರ್ತಿಯು ಸುಖಾಸನದಲಿ ಕುಳಿ 


೧ 


ತಿದೆ. (ಉನ್ನತ ಆಸನದ ಮೇಲೆ) ಬಲಗಾಲನ್ನು ಮಡಿಸಿ, 
ಎಡಗಾಲನ್ನು ಇಳಿಬಿಟ್ಟಿದೆ. ಮೈಲಾರ ನಾಲ್ಕು ಕೈಗಳಲ್ಲಿ 
ಆಯುಧಗಳನ್ನು ಹಿಡಿದಿದ್ದಾನೆ. ಎಡಭಾಗದ (ಮೇಲಿನ) 
ಕೈಯಲ್ಲಿ ಶ್ರಿಶೂಲ, ಬಲಭಾಗದ (ಮೇಲಿನ) ಕೈಯಲ್ಲಿ 
ನಾಗನಿಂದ ಅಲಂಕೃತಗೊಂಡ ಡಮರು, ಕೆಳಗಿನ ಬಲಗ್ಗೆ 
ಯಲ್ಲಿ ಖಡ್ಗ, ಎಡಗೈಯಲ್ಲಿ ಭಿಕ್ಷಾಪಾತ್ರೆ (ಇದು ತಲೆ 
ಬುರಡೆಯಲ್ಲ) ಇವೆ. ಎಡತೊಡೆಯ ಮೇಲೆ ಚರ್ತು 
ಭುಜ ಗಣಪತಿ ಹಾಗೂ ಬಲತೊಡೆಯ ಮೇಲೆ ಗಂಗೆ 
ಮಾಳ್ವ ಕುಳಿತಿದ್ದಾರೆ. ಬಲಗಾಲಿನ ಕೆಳಗಿನ ಪಾದಕ್ಕೆ 
ಮುಖಮಾಡಿ ನಿಂತ ನಾಯಿಯ ಸ ಸ್ಪಷ್ಟ ಚಿತ್ರವಿದೆ. ಎಡ 
ಫಾಲ ಕೆಳಗೆ ಸರ್ವಾಲಂಕೃತವಾದ ಜೂಲ, ಕಡಿವಾಣ 
ಗಳಿರುವ ಕುದರೆಯು ಜಿಗಿಯುವ ಭಂಗಿಯಲ್ಲಿ ಇದೆ. 
ಪ್ರಭಾವಳಿಯ ಮೇಲೆ ತಶ್ರಿಶೂಲಕ್ಕೆ ಹೊಂದಿಕೊಂಡು 
ಈಶ್ವರ ಲಿಂಗವಿದೆ. ಎಡಭಾಗದಲ್ಲಿ ಡಮರಿಗೆ ಹೊಂದಿ 
ಕೊಂಡು ನಂದಿವಾಹನನ ಚಿಕ್ಕ ಉಬ್ಬು ಶಿಲ್ಪ ಗಳಿವೆ. 
ಮೇಲ್ತುದಿಯಲ್ಲಿ ಬಲಕ್ಕೆ ಸೂರ್ಯ ಹಾಗೂ ಎಡಕ್ಕೆ 
ಚಂದ್ರನ ಶಿಲ್ಪಗಳಿವೆ. ಮೈಲಾರದೇವರು ಕಿರೀಟ 

ದ್ದಾ ನ್ಮೆ ಈ ಕಿರೀಟದ ಮುಂಭಾಗದ ದಲ್ಲಿ ಒಂದು ತ್ರಿಶೂಲ 


೧೩೨ 


ಮೇಲೆ ತುದಿಯಲ್ಲಿ ಒಂದು ರುಂಡದ ಚಿತ್ರವಿದೆ. ಕೊರ 
ಳಲ್ಲಿ ಕಂಠೀಹಾರ ಮಣಿಸರ ಹಾಗೂ ಕೈ ಮತ್ತು ಕಾಲುಗಳಿಗೆ 
ಬಳೆ, ಸಾ? ಭುಜಬಂಧಗಳನ್ನು ತೊಡಿಸಲಾಗಿದೆ. 

ಜಯಂತಿವ ಮಾಲೆಯಲ್ಲಿ ಏಳು ರುಂಡ 
ಗಳನ್ನು ಟೊಗರ ತುಸು ದಪ್ಪಹೊಟ್ಟೆಯ, ಕುಡಿ 


ಮೀಸೆಯ ಈ ಮೈಲಾರನ ಮುಖದಲ್ಲಿ ಯೌವನದ ಭಾವ 
ವ್ಯಕ್ತವಾಗುತ್ತದೆ. ಕಿರೀಟದ ಅಲಂಕರಣೆ ಮತ್ತು ವಿವಿಧ 


ಹಾಗೂ ಒಟ್ಟು ಶಿಲ್ಪಸಂಯೋಜನೆ 
ಮಾರು ೧೮ನೆಯ ಶತಮಾನದ್ದೆಂದು 
ಗಾರೆಯಿಂದ 
ಮಾಡಿದ ದೇವಕೋಷ್ಟ ದಲ್ಲಿ ಇಡಲಾಗಿದೆ. ಮೂಲತಃ 
ಯ ಭಾಗ 
ಹದ ಎದು 


ರಿಗೆ ಅಂತರಾಳದಲ್ಲಿ ಒಂದು ಲಿಂಗ .. ಸಲಾಗಿದೆ. 


2 


ಭಿ 
ವಾಣ ವಕ ಕಾರ್‌ 
ಆಧರಿಸಿ ಇದ ನ್ನ 


ಎರಿ ಕಣ ಇಜಾಬಿಯ 
ಹೇಳಬಹುದು. 


ನವರಂಗ : 
ಶತಮಾನ) ಮರಾಠ ಶೈಲಿಯಲ್ಲಿ ಇದೆ. ಆದರೆ ಮೇಲ್ಭಾವಣಿ 
ಮಕರತೋರಣ ಫಲವನ್ನು ಇಲ್ಲಿ ಉದಹರಿಸಬಹುದು. 


ವಿಶಾಲವಾದ ನವರಂಗ ಒಂಬತ್ತು ಅಂಕಣಗಳಿಂದ 
ಕೂಡಿದ ಸಭಾಮಂಟಪವಾಗಿದ್ದು, ಇದರ ಮಧ್ಯಭಾಗದಲ್ಲಿ 


ನಾಲ್ಕು ಕಡಾಯಿ ಹಿಡಿದ ಶಿಲಾಸ್ವ್ಪಂಭಗಳು ಆಕರ್ಷಕ 
ವಾಗಿವೆ. ದಂತ ವಿನ್ನಾ ಬಸವುಳ್ಳೆ ಪೀಠಭಾಗ, ಹರಿತವಾದ 


ಅಲಗಿನಂತೆ ಕಡಾಯಿ ಹಿಡಿದ ಬಳೆಗಳು, ಅವುಗಳ ಮೇಲೆ 
ಗಂಟೆಯ ಆಕೃತಿಯ ಕಾಂಡ ಭಾಗ ಮತ್ತು ಇದರ 
ಮೇಲ್ಭಾಗದಲ್ಲಿ ಅನೇಕ ಬಳೆಗಳನ್ನು ಪೋಣಿಸುವಂತೆ 
ಮಾಡಿದ ಸ್ಮಂಭವಿನ್ಯಾಸ, ಚಪ್ಪಟೆಯ ದಿಂಬಿನ ಆಕಾರದ 
ಶಿರೋಭಾಗ ಮತ್ತು ಅಗಲವಾದ, ಚೌಕಾಕಾರದ ಮೇಲೆ 
ವೃತ್ತಾಕಾರದ ಕೆತ್ತನೆಯ ಫಲಕಗಳುಳ್ಳ ಸ್ತಂಭಶಿರವು 
ಇವೇ ಮುಂತಾದವು ಈ ನಾಲ್ಕು ಕಂಬಗಳ ಲಕ್ಷಣಗಳಾ 
ಗಿವೆ... ಈ ಕಂಬಗಳನ್ನು ಹೊತ್ತ ಬೋದಿಗೆಗಳು ಕೆತ್ತನೆ 
ಗಳಿಂದ ಅಲಂಕೃತಗೊಂಡಿವೆ, ಗೋಡೆಗೆ ತಾಗಿರುವ 
ಇತರ ೧೦ ಕಂಬಗಳು ಬೇರೆ ಬಗೆಯಾಗಿವೆ. ಮುಂಭಾಗದ 
ಎರಡು ಕಂಬಗಳು ಮಾತ್ರ ಕಡಾಯಿ ಹಿಡಿದ ಕಂಬಗಳ 
ಅನುಕರಣೆಯಂತೆ ಇವೆ. ನವರಂಗದ ತೊಲೆಗಳು 
ಕಂಬದ ವಿನ್ಯಾಸ ನಾಲ್ಕು ದಳದ ಪುಷ್ಟವಿನ್ಭಾಸ ಹಾಗೂ 
ದಂತವಿನ್ಯಾಸಗಳಿಂದ ಅಲಂಕೃತವಾಗಿವೆ. 


ಇತಿಹಾಸ ದರ್ಶನ 


ಮೇಲ್ಭಾಗದ ವಿನ್ಯಾಸ ಎರಡು. ಬಗೆಯದು, 
ಫವರಂಗದ ಕೇಂದ್ರಸ್ಥಾನದಲ್ಲಿರುವ ನೃತ್ಯಮಂಟಪದ 
ಮೇಲ್ಭಾವಣಿ ಚೌರಸದ ಮೇಲೆ ಚೌರಸವನ್ನು ಹೊಂದಿ 


ಟು 
ಸಿಟ್ಟ ಪರಿಕ್ಪಮದಲ್ಲಿದೆ, ಇದರ ಪ್ರತಿಯೊಂದು ಮೂಲೆ 
೧೨ 


ಕಲ್ಲಿನ (ತ್ರಿಕೋನ ಆಕಾರದ) ಫಲಕದ ಮೇಲೆ ಕಮಲ, 
ಹೂಬಳ್ಳಿಗಳು, ಮಾಲಾಕಾರರು, ಸಿಂಹಮುಖ 


ಮುಂತಾದ ಅಲಂಕರಣೆಗಳಿಂದ ತುಂಬಿದೆ. 


ಮಧ್ಯದ 


ಉಳಿದ ಮೇಲ್ಮಾ )ವಣಿ 


ಬಟ್ಟಲಿಗೆ ಹೋಲಿಸಬಹುದು. 

ಗಳನ್ನು ಕಮಲ ವಿನ್ಯಾಸಗಳಿಂದ ಹಾಗೂ ನಾಲ್ಕು 
ಮೂಲೆಗಳ ಸಿಂಹಮುಖ ವಿನ್ಯಾಸಗಳಿಂದ ತುಂಬ 
ಲಾಗಿದೆ... ಒಟ ರೆ ಈ ನವರಂಗದ ಮೇಲ್ಭಾವಣಿ 


ಸುಮಾರು ೪೯ ಕಮಲಗಳಿಂದ ಶೋಜಿಸುತ್ತದೆ. ಈ 
ಕಮಲಗಳ ನಡುವೆ ಉಬ್ಬಿದ ಸಣ್ಣ 


ಕೆಲವು ಕುಸುಮಗಳು ಭಗ್ನವಾದರೆ ಇನ್ನು ಕೆಲವು ಪೂರ್ಣ 
ನಾಶಗೊಂಡಿವೆ. ಇವುಗಳ ಕೆತ್ತನೆಯಲ್ಲಿ ಮೈಮಾಟ 
ಕಲ್ಮಾಣ ಚಾಲುಕ್ಕರ ಶೈಲಿಯ ಪ್ರೌಢಮೆ ಹಾಗೂ 


ನೃತ್ಯಮ 
ನಂದಿ ವಿಗ್ರಹವನ್ನು ಸ 
(ಅಂತರಾಳದ್ದಾರದ ಬಲಭಾಗದಲ್ಲಿ) 


0 
8) 
2 
ತಿ 
₹[ 
ಛ6/ 
2 
ತ 
30 
ಇ 
(ಲಂ 
ಸ 
2. 
24 
ಲಸ 
(೧೦ 
ತ್ತಿ 


೦ 


ವಿಗಹ ನೋಡಬಹುದು. ಅರೆಬ 


ಪೂರ್ತಿಯಾಗಿ ಕೆತ್ತಿದ್ದರೆ ಇದೊಂದು ಶಿಲ್ಪರತ್ನವಾಗ 
ಬಹುದಾಗಿತ್ತು. ಈಗಿನ ಸ್ಹಿತಿಯಲ್ಲಿಯೂ ಈ ವಿಗ್ರಹದ 


ಛಲ 
ರೂಪ-ರೇಪೆಗಳು ಸ್ಪಷ್ಟವಾಗಿವೆ, ಹಿಂದಿನ ಬಲಗೈ 
ಯನ್ನು ಎದೆಗೆ ಆನಿಸಿ ಮುಂದಿನ ಬಲಗೈಯನ್ನು ತಲೆಗೆ 
ದಿಂಬಾಗಿ ಮಾಡಿ ಮಲಗಿದ ಎಷ್ಣು ತ ಸ್ಸ ಚಕ್ರವನ್ನು ಬಲ 
ಬದಿಯಲ್ಲಿ ಇಟ್ಟುಕೊಂಡಿದ್ದಾನೆ, ಶಂಖವನ್ನು ಹಿಂದಿನ 


ಎಡಗೆ.ಯಲಿ ಹಿಡಿದುಕೊಂಡಿರುವನು. ಮುಂದಿನ ಎಡ 


ಗೈಯನ್ನು ಎಡತೊಡೆಯ ಮೇಲೆ ಆನಿಸಿ ಇಟ್ಟಂತಿದೆ, 
ವಿಷ್ಣುವಿನ ನಾಭಿ ಕಮಲ ಮತ್ತು ಅದರ ಮೇಲೆ ಬ್ರಹ್ಮ 
ವಿಗ್ರಹ ಸ್ಪಷ್ಟವಾಗಿ ಕೆತ್ತಲ್ಪಟ್ಟಿವೆ. ವಿಷ್ಣುವಿನ ಕೆಳಭಾ? 
ದಲ್ಲಿ ಬಲಕ್ಕೆ ಭೂದೇವಿಯು ಸುಖಾಸನದಲ್ಲಿ ಕುಳಿತಿ 


ಇತಿಹಾಸ ದರ್ಶನ 


ದ್ದಾಳೆ; ಎಡ ಭಾಗದಲ್ಲಿ ಶ್ರೀದೇವಿಯು ಸುಖಾಸನದಲ್ಲಿ 
ಕುಳಿತು, ತನ್ನ ಬಲತೊಡೆಯ ಮೇಲೆ ಇಟ್ಟ ವಿಷ್ಣುವಿನ 
ಪಾದವನ್ನು ನಿಧಾನವಾಗಿ ಒತ್ತುತ್ತುತಿರುವ ಭಂಗಿಯಲ್ಲಿ 
ಇದ್ದಾ ಲೈ ಆಯತಾಕಾರದ ವಿಷ್ಣು ವಿನ ಈ ಶಿಲಾಫಲಕ 
ಬಹುಶಃ ಕಲ್ಯಾಣ ಚಾಲುಕ್ಕರ ಕಾಲದ ಒಂದು ಒಳ್ಳೆಯ 
ಮಾದರಿಯಾಗಿದೆ. ಎಂದು ಹೇಳಬಹುದು. ` 


ದೇವಾಲಯದಲ್ಲಿರುವ 


ಮಂಟಪದ ತೊಲೆಗಳ ಮೇಲೆ ಎರಡು ಮೂರು ಪುಟ್ಟ 
ಶಾಸನಗಳು ಇವೆ, ಅಕ್ಷರಗಳ ಲಕ್ಷಣ ಮೇಲಿಂದ ಇವು 


ತ್ತಿ 
/ 
ತ್ರ 
್‌ 
ಕ 
(| 
6) 
2 
೩೬ 
ಸ 
ಕ್ರ 
ಟ್ರ 


ಮಧ್ಯಕಾಲದ್ದೆಂದು ಹೇಳಬಹ 
“ಮಾದಯ್ಯ-೩,' 
ಎಂದು ಉಲ್ಲೇಖಿಸಲಾಗಿದೆ, ಮೂರು ನಾಲ್ಕು ಕಡೆ 
ಮಾದಯ್ಯನ ಹೆಸರು ಬರುವುದರಿಂದ ಬಹುಶಃ ಇವನು 


ದೇವಸ್ಥಾನದ ಪ್ರಧಾನ ಶಿಲ್ಪಿ ಇರಬಹುದು. 


ನವರಂಗದ ಮುಂದಿನ ಕಂಬದ ಮೇಲೆ ಎರಡು 
ಪರ್ಶಿಯನ್‌ ಶಾಸನಗಳು ಇವೆ ಎಂದು ವರದಿಯಾಗಿತ್ತು. 
ಒಂದು ಶಾಸನ ಸಂರ್ಪೂಣ ನಾಶವಾಗಿದೆ. ಎಡಕಂಬದ 
ಶಾಸನ(ಅದೂ ಈಗ ಕಾಣುತ್ತಿಲ್ಲ!)ಸಾರ ಈ ಮುಂದಿ 
ನಂತೆ ಇದೆ. . (ಈ ಶಾಸನದ ಕಾಲ; ಕ್ರಿ.ಶ. ೧೬೭೦) ; 
«ಬಿಜಾಪುರದ ಆದಿಲ್‌ಶಾನ ಆಳಿಕೆಯಲ್ಲಿ, ಧಾರವಾಡ 
ಕೋಟೆಯ ಸರ್‌ ಹವಾಲದಾರನೂ, ಬಿಜಾಪುರದ ಆದಿ 
ಲ್‌ಶಾನ ಸರದಾರ ಮಹ್ಮದಖಾನ ಉಲ್ಲಾ ಎಂಬುವನೂ 
ಧಾರವಾಡದ ಮುಸಲ್ಮಾನರರು ನಿರ್ಭಯದಿಂದ ನಮಾಜ 
ಮಾಡಲೆಂದು ಈ ಗುಡಿಯನ್ನು ಒಂದು ಮಸೀದಿಯನ್ನಾಗಿ 
ರೂಪಾಂತರಿಸಿದನು.” ಮುಂದೆ ಧಾರವಾಡದ ಕೋಟೆ 
ಯನ್ನು ೧೭೫೩ರಲ್ಲಿ ಗೆದ್ದ ಮರಾಠರು. ಈ ಮಸೀದಿಯ 
ಸ್ವರೂಪವನ್ನು ಬದಲಿಸಿ ಮತ್ತೆ ಗುಡಿಯನ್ನು ಮೂಲ 


ಲ 


ಧ್‌ ಷ್ಯ ದಷ್ಟ ಗ್ಯ ಳೆ ತಳಿ ಡಾ? 
ಸ್ವರೂಪಕ್ಕೆ ತಂದರು. ಮತ್ತು ಈಗಿನ ಮೈಲಾರಲಿಂಗನ 
ಮ 


ಅಶ್ವಾರೂಢ ಮೂರ್ತಿಯನ್ನು ಸ್ಥಾಪಿಸಿದರು. ಬಹುಶಃ 
0 ಛು ಷೆ 
ತೃ ೧ರರ್ಯಸರು ತರಣಿ ಸ ರಾ ಕ್ಷ 
ಮೂರನೆಯ ಬಾಲಾಜಿ ಬಾಜಿರಾವನ ಕಾಲದಲ್ಲಿ (೧೭೪೦- 
೧ ಸು ನಿ ದ: ರಷ್‌ ಎರ ನ 
೧೭೬೦) ಇದು ಮೈಲಾರಲಿಂ 'ನ ಗುಡಿಯಾಗಿ ಪರಿವರ್ತನೆ 
ಗೊಂಡಿರಬಹುದು. 
ಜಾ ಇಷ್ಟೆ ಸ್ರ ತಾವೆ 
ಹೀಗೆ ಮೂರು ಕಾಲಘಟ್ಟಗಳಲ್ಲಿ ಈ ಗುಡಿಯು 
ಜಾ ಹ್‌ ಎದಗ ಎಲ್ಲು ಸ್ಪಷ್ಟ ಜೆಂದ ಗೇಳಿಟಿ 
ಶರಿವರ್ತ ನೆ ಹೊಂದಿದೆ. ಗಿನ ಮೈಲಾರ ಕೇತ್ರಗಿ 
೧೩೩ 


ಒಂದು ಪ್ರಮುಖ ಹಾಗೂ ರಮ್ಮ ತಾಣತವಾಗಿದೆ. 
ಧಾರವಾಡದ ಕೊಮಟಿಗರು ಈ ದೇವರಿಗೆ ಹೆಚ್ಚಾಗಿ 
ನಡೆದುಕೊಳ್ಳುತ್ತಾರೆ. ವಾರ್ಷಿಕ ಜಾಶ್ರೆ ಸಾಮಾನ್ಯವಾಗಿ 
ಫೆಬ್ರುವರಿ ತಿಂಗಳಲ್ಲಿ ಜರುಗುತ್ತದೆ. ಮೈಲಾರ ಸಂಪ್ರ 
ದಾಯದ ತ್ರಿಶೂಲ, ಡಮರು, ಮರದ ಪಾತ್ರೆ, ದೊಡ್ಡ 
ಬಿಭ್ಬು ಇತ್ಯಾದಿ ಉಪಕರಣಗಳನ್ನು ಇಲ್ಲಿ ನೋಡ 
ಬಹುದು, ಗುಡ್ಡದ ತುದಿಯಲ್ಲಿ ಸುಣ್ಣದ ಲೇಪನದಿಂದ 


೧೩೪ 


ಕೂಡಿದ ನವೀನ ಕಟ್ಟಡ ದೂರದಿಂದಲೆ ನಮ್ಮ ಗಮನ 
ಸೆಳೆಯುತ್ತದೆ. ಒಳಗೆ ಪ ಗ್ರವೇಶಿಸಿದೊಡನೆ ಇದು ಕಲ್ಲಾಣ 
ಚಾಲುಕ್ಕರ ಗುಡಿಯೆಂದು ಗೋಚರವಾಗುತ್ತದೆ. ಹೀಗೆ. 
ಧಾರವಾಡದ ಸಾಮಾಜಿಕ. ಧಾರ್ಮಿಕ ಜೀವನದಲ್ಲಿ ಹಾಸು 
ಹೊಕ್ಕಾಗಿರುವುದರಿಂದ ಇದೊಂದು ಸ್ವಾರಸ್ಯಕರ ಹಾಗೂ 
ಅಧ್ಯಯನಯೋಗ್ಯ ದೇಗುಲವಾಗಿದೆ. 


ಸ ದರ್ಶನ 


2 
೧4 
ಷ್ಟ 
1. 


